KA / BG-GPO/2515NVPP-47/2006-2008 





ರ್ನಾಟಕ ರಾಜ ಜೃಪತ್ರ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೩, ೨೦೦೮ (ಚೈತ್ರ ೧೪, ಶಕ ವರ್ಷ ೧೯೨೯) ಸಂಚಿಕೆ ೧೪ 


ಭಾಗ - ೬ 


6 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂ ಸೂಚನೆಗಳು ಮತ್ತು ಆದೇಶಗಳು. 








ಪಟ್ಟಣ ಪಂಚಾಯ್ತಿ ಕಾರ್ಯಾಲಯ, ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆ 577 139 
ಪ್ರಕಟಣೆ 
ಸಂಖ್ಯೆ: ಶೃಂ.ಪ .ಪಂ.ಸಿ.ಆರ್‌. 198/2007-08, ದಿನಾಂಕ: 20ನೇ ಆಗಸ್‌ ನ್‌ 2007 

ಶೃಂಗೇರಿ ಪಟ್ಟಣ "ಪಂಚಾಯ್ತಿ ವ್ಯಾಪ್ತಿಯಲ್ಲಿ ನಡೆಸುವ ಉದ್ದಿಮೆ ಪರವಾನಿಗೆ ಶುಲ್ಕವನ್ನು ಪರಿಷ್ಕರಿಸಲು ಶೃಂಗೇರಿ 
ಪಟ್ಟಣ ಪರಿಚಾಯ್ತಿ ಆಡಳಿತಾಧಿಕಾರಿಗಳಾದ ಚೆ 'ಯೋಗೀಶ್ವರ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 8.200 ರಂದು ನಡೆದ 
ಸಾಮಾನ್ಯ ಸಭೆ ವಿಷಯದ ನಂ: 5ರಲ್ಲಿ ತೀರ್ಮಾನಿಸಲಾಗಿದೆ. ಕರ್ನಾಟಕ ಪುರಸಭೆಗಳ "ಕಾಯ್ದೆ 1964ರ ಕಲಂ 334 ಹಾಗೂ 
ತ್ಯಾಜ್ಯ ವಸ್ತುಗಳ ವಿಲೇವಾರಿ ನಿಯಮ 2000ರ ವ್ಯಾಪ್ತಿಗೆ ಒಳಪಡಿಸಿ 1.4.2008ರಿ೦ದಲೇ ಜಾರಿಗೆ ಬರುವಂತೆ ಉದ್ದಿಮೆ 
ಪರವಾನಿಗೆ "ಶುಲ್ಕವನ್ನು ಈ ಕೆಳಕಂಡಂತೆ ಪರಿಷ್ಕರಿಸಲಾಗಿದೆ. ಈ ಬಗ್ಗೆ ಆಕ್ಷೇಪ ಣೆಗಳೇನಾದರೂ ಇದ್ದಲ್ಲಿ ಪ್ರಕಟಣೆಯಾದ 50 
ದಿನಗಳ ಒಳಗಾಗಿ ಸಕಾರಣ ಸಹಿತ ಸಲ್ಲಿಸಲು ಸಾರ್ವಜನಿಕರಿಗೆ ಅವಕಾಶ ನೀಡಲಾಗಿದೆ. ನಂತರ “ಬಂದ ಆಕ್ಷೇಪ ಣೆಗಳನ್ನು 
ಪರಿಗಣಿಸಲಾಗುವುದಿಲ್ಲ. 








ಕ್ರ. ಉದಿಮೆ ವಿವರ ಪರಿಷ್ಠತ 

ಬ ಜ್ರ 
ಸಂ. ಶುಲ್ಕ 
1 | ದಿನಸಿ ಅಂಗಡಿ, ಅಕ್ಕಿ ಹೊಗೆಸೊಪ್ಪು, ತೆಂಗಿನಕಾಯಿ, ಹಿಟ್ಟುಗಳು, ಬೀಡಿ ನಶ್ಯ, ಸಿಗರೇಟು, ಸಕ್ಕರೆ 


ಪ್ಲಾಸ್ಟಿಕ್‌ ವಸ್ತುಗಳು ಎಣ್ಣೇ ಸುಣ್ಣ ಬೆಣ್ಣೆ, ತುಪ್ಪ, ಸೌಂದರ್ಯ ವರ್ಧಕ ಮಸಾಲೆ ವಸ್ತುಗಳು ಕರ್ಪೂರ 
ಕೊಬ್ಬರಿ, ಬೆಂಕಿ ಕಡ್ಡಿ, ಸಿರಿಟ್‌, ಬೆಲ್ಲ, ಅಡಿಕೆ, ಬಟ್ಟೆ, ಹತ್ತಿ ಇವುಗಳ ದಾಸ್ತಾನು ಹಾಗೂ ಮಾರಾಟ 











ಎ) | ದೊಡ್ಡ ಪ್ರಮಾಣದ ಅಂಗಡಿ 300-00 
ಬಿ) | ಚಿಕ್ಕ ಪ್ರಮಾಣದ ಅಂಗಡಿ 125-00 
2 | ಚಿನ್ನ ಬೆಳ್ಳಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ 250-00 





3 | ತಾಮ್ರ, ಕಂಚು ಹಿತ್ತಾಳೆ ಸ್ಟೇನ್‌ಲೆಸ್‌ ಸ್ಟೀಲ್‌ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ಕಬ್ಬಿಣದ | 250-00 
ಕಮ್ಮಾರಿಕೆ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ 
4 | ಕಬ್ಬಿಣದ ಹಾಗೂ ಕಬ್ಬಿಣೇತರ ಲೋಹಗಳನ್ನು ಕತ್ತರಿಸುವುದು, ರಂಧ್ರ ದೊರೆಯುವುದು, ಸಾಣೆ | 250-00 
ಹಿಡಿಯುವುದು, ಬೆಸುಗೆ ಹಾಕುವುದು, ವಿದ್ಯುತ್‌ ಯಂತ್ರದೊಂದಿಗೆ ವರ್ಕ್‌ಶಾಪ್‌ ನಡೆಸುವುದು. 





























5 | ನಾಲ್ಕು ಚಕ್ರ ವಾಹನಗಳ ಗ್ಯಾರೇಜು 300-00 
6 | ದ್ವಿಚಕ್ರ, ತ್ರಿಚಕ್ರ ವಾಹನಗಳ ದುರಸ್ಥಿ ಗ್ಯಾರೇಜ್‌ 200-00 
7 | ಎಲ್ಲಾ ನಮೂನೆಯ ಅಶ್ರಶಕ್ತಿಯ ಇಂಧನ ವಾಹನಗಳ ಮಾರಾಟದ ಅಂಗಡಿ 300-00 
8 | ಬಟ್ಟೆ ಲ್ಯಾಂಡ್ರಿ ನಡೆಸುವುದು. ಬಣ್ಣ ಕೊಡುವುದು ಯಾಂತ್ರಿಕವಾಗಿ ಮತ್ತು ಯಂತ್ರ ರಹಿತವಾಗಿ 125-00 





(೫೩೭ ) 
































































































































೫೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩, ೨೦೦೮ ಭಾಗ - ೬ 
ಕ್ರ. ಉದ್ದಿಮೆ ವಿವರ ಪರಿಷ್ಕೃತ 
ಸಂ. ಶುಲ್ಕ 
9 | ಛಾಯಾ ಚಿತ್ರ ತಯಾರಿಸುವುದು, ಛಾಯಾ ಗ್ರಹಣ ವಸ್ತುಗಳ ಸಂಗ್ರಹ ಮಾರಾಟ ಜೆರಾಕ್ಸ್‌ | 125-00 

ಕೇಂದ್ರಗಳನ್ನು ನಡೆಸುವುದು. 
10 | ರೇಡಿಯೋ ಟಿ.ವಿ. ವಾಚ್‌ ವೀಡಿಯೋ ಗೃಹೋಪಯೋಗಿ ಸಾಮಾಗಿ ಮಾರಾಟ 250-00 
11 | ಲೀಥೋ ಮುದ್ರಣ ಮತ್ತು ಸಾಮಾನ್ಯ ಮುದ್ರಣಾಲಯ 200-00 
12 | ಎಲ್ಲಾ ಬಗೆಯ ದಾನ್ಯಗಳ ಹಿಟ್ಟು ತಯಾರಿಕೆ ಹಾಗೂ ವಸ್ತುಗಳನ್ನು ಹುರಿದು ಹಿಟ್ಟು ತಯಾರಿಸುವುದು. | 200-00 
13 | ಎಲ್ಲಾ ಬಗೆಯ ಮರಗಳನ್ನು ಕೊಯ್ಯುವುದು (ಸಾಮಿಲ್‌) 300-00 
14 | ಯಂತ್ರಗಳ ಮೂಲಕ ಭತ್ತದ ಹೊಟ್ಟು ಸಿಪ್ರೆ ತೆಗೆಯುವುದು 300-00 
15 | ಎಲ್ಲಾ ಬಗೆಯ ಮರಗಳಿಂದ ಮತ್ತು ಉಕ್ಕಿನಿಂದ ಪೀಠೋಪಕರಣಗಳ ತಯಾರಿಕೆ ದಾಸ್ತಾನು ಹಾಗೂ | 250-00 
ಮಾರಾಟ ಶ್ರೀಗಂಧ ಫ್ರೈವುಡ್‌ ಸೇರಿ. 
16 | ಟ್ಲೂಬ್‌ ವಲ್ಯನೈಸಿಂಗ್‌ 125-00 
17 | ಕಂಬಾರಿಕೆ ಚಮ್ಮಾರಿಕೆ ಬಿದಿರಿನ ಸಾಮಗ್ರಿ ತಯಾರಿಕೆ ಬೆತ್ತದ ಸಾಮಗ್ರಿ ತಯಾರಿಕೆ ಮತ್ತು ಮಾರಾಟ 125-00 
18 | ಚರ್ಮದ ಕೃತಕ ಚರ್ಮದ ಪ್ಲಾಸ್ಟಿಕ್‌ ಚಪ್ಪಲಿ ಷೂಗಳ ಸಂಗ್ರಹ ಮತ್ತು ಮಾರಾಟ 250-00 
19 | ಸ್ಫೋಟಕ ಪುಡಿ, ತೋಟ ಬಂದೂಕಿನ ಮದ್ದು ಚಿರೆ ತೋಟ ಪಟಾಕಿ ಬಿರುಸು ಬಾಣಗಳ ಸಂಗ್ರಹ | 250-00 
ಮಾರಾಟ 
20 | ಔಷಧಿಗಳ ದಾಸ್ತಾನು ಮತ್ತು ಮಾರಾಟ (ಹೋಮಿಯೋಪತಿ, ಯುನಾನಿ, ಆಯುರ್ವೇದಿಕ್‌ ಬಿಟ್ಟು) 125-00 
21 | ಸಿಮೆಂಟ್‌ ದಾಸ್ತಾನು ಸಿಮೆಂಟ್‌ ವಸ್ತುಗಳ ತಯಾರಿಕೆ ಮಾರಾಟ ಕೃತಕ ಗೊಬ್ಬರ ಕ್ರಿಮಿನಾಶಕಗಳು | 250-00 
ರಾಸಾಯನಿಕಗಳು ಸಂಗ್ರಹ ಮತ್ತು ಮಾರಾಟ 
22 | ಸೋಡಾ ಪಾನಿಯ ತಂಪು ಪಾನೀಯ ತಯಾರಿಸುವುದು ಮತ್ತು ಮಾರಾಟ ಮಾಡುವುದು, ಐಸ್‌ | 100-00 
ಕ್ರೀಂ ತಯಾರಿಕೆ. 
23 | ಒಣಮೀನು ದಾಸ್ತಾನು ಮತ್ತು ಮಾರಾಟ, ಹಸಿಮೀನು ದಾಸ್ತಾನು ಮತ್ತು ಮಾರಾಟ 125-00 
24 | ಕುರಿ, ಆಡು ಕೋಳಿಗಳ ಮಾಂಸ ತಯಾರಿಕೆ ಮತ್ತು ಮಾರಾಟ 250-00 
25 | ಎಲ್ಲಾ ಬಗೆಯ ಕಾಗದ ಕಾರ್ಡ್‌ ಬೋರ್ಡ್‌ ಫ್ರೈವುಡ್‌ ಕೃತಕ ಹಲಗೆ ದಾಸ್ತಾನು ಮತ್ತು ಮಾರಾಟ | 125-00 
ಗೋಣಿ ನಾರು ಮಾರಾಟ 
26 | ಪ್ಲಾಸ್ಟಿಕ್‌ ಪಾಲಿಥಿನ್‌ ವಸ್ತುಗಳು ಪೆಟ್ರೋಲಿಯಂ ಉತ್ಪನ್ನಗಳು ದ್ರವ್ಯ ಸಾಮಗ್ರಿಗಳು ಬೆಂಕಿಕಡ್ಡಿ | 250-00 
ಪೊಟ್ಟಣಗಳ ದಾಸ್ತಾನು ಮತ್ತು ಮಾರಾಟ 
27 (ಹತ್ತಿ ಬಟ್ಟೆ ರೇಷ್ಮೆ ಬಟ್ಟೆ ಕೃತಕ ರೇಷ್ಮೆ ರೆಕ್ಸಿನ್‌ ಲೆದರ್‌ ಕ್ಲಾತ್‌ ಜಲ ನಿರೋಧಕಗಳು, ಸಿದ್ದ| 300-00 
ಉಡುಪುಗಳು ದಾಸ್ತಾನು ಮತ್ತು ಮಾರಾಟ. 
28 | ಹಣ್ಣುಗಳು ಮತ್ತು ತರಕಾರಿ ಮಾರಾಟ 125-00 
29 ಕ್ಷೌರದ ಅಥವಾ ಹೇರ್‌ ಡೆಸ್ಸಿಂಗ್‌ ಸೆಲೂನ್‌ ನಡೆಸುವುದು. 100-00 
30 | ಬೈಸಿಕಲ್‌ ಮಾರಾಟ ಅಥವಾ ಬಾಡಿಗೆಗೆ ನೀಡುವುದು 125-00 
31 | ಸಾರಾಯಿ ಅಂಗಡಿ ನಡೆಸುವಿಕೆ 250-00 
32 | ಸಾರಾಯಿ ಬ್ರಾಂದಿ ರಕಂ ದಾಸ್ತಾನು 600-00 
33 | ಮದ್ಯ ಮಾರಾಟದ ಅಂಗಡಿ 300-00 
34 | ಸಿದ್ದ ಉಡುಪುಗಳ ತಯಾರಿಕೆ ಟೈಲರಿಂಗ್‌ 100-00 
35 | ವಸತಿ ಗೃಹಗಳು 1 ರಿಂದ 10 ಕೊಠಡಿಗಳವರೆಗೆ 300-00 
10 ರಿಂದ ಮೇಲಟ್ಟು 600-00 
36 | ಉಪಾಹಾರ ಗೃಹಗಳು, ಭೋಜನ ರಹಿತ ಬೇಕರಿಗಳು 200-00 
37 | ಊಟ ಉಪಾಹಾರ ಗೃಹಗಳು 250-00 
38 | ಮಾಂಸಾಹಾರಿ ಹೋಟೆಲ್‌ಗಳು 300-00 
39 | ನರ್ಸಿಂಗ್‌ ಹೋಂಗಳು 300-00 
40 | ಡಿಷ್‌ ಕೇಬಲ್‌ ಸರ್ವಿಸ್‌ 600-00 
41 ಕಂಪ್ಯೂಟರ್‌, ಇಂಟರ್‌ನೆಟ್‌, ಡಿ.ಟಿ.ಪಿ, ಸೆಂಟರ್‌ 125-00 
42 | ಎಸ್‌.ಟಿ.ಡಿ. ಭೂತ್‌ 125-00 
43 | ಇತರೆ ಉದ್ಯಮಗಳಿಗೆ 200-00 
ಎಸ್‌. ಯೋಗೀಶ್ವರ್‌ ಹೆಚ್‌.ಎಸ್‌. ಚಂದ್ರಶೇಖರ್‌ 
ಪಿ.ಡಿ. 6 ಆಡಳಿತಾಧಿಕಾರಿ ಮುಖ್ಯಾಧಿಕಾರಿ 


ಪಟಣ ಪಂಚಾಯ್ತಿ. ಶೃಂಗೇರಿ ಪಟಣ ಪಂಚಾಯ್ತಿ. ಶೃಂಗೇರಿ 


ಆ ಆ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩, ೨೦೦೮ ೫೩೯ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ರಾಮನಗರ ಜಿಲ್ಲೆ ರಾಮನಗರ 
ಭೂ ಸ್ವಾಧೀನ ಕಾಯ್ದೆಯ ಅಧಿನಿಯಮ 17(1)(4)ರ ಮೇರೆಗೆ 4(1)ರ ಅಧಿಸೂಚನೆ 
ಕ್ರಮಾಂಕ: ನಂ. ರಾಜಿಕಾ ಎ2 ಎಲ್‌ಎಕ್ಲೂ ಎಸ್‌ಆರ್‌ 29/2007-08 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರೈಲ್ವೆ ಇಲಾಖೆಯ ಪರವಾಗಿ ಅಂದರೆ ಬೆಂಗಳೂರು - ಮೈಸೂರು ವಿಭಾಗ ಕೆಂಗೇರಿ - 
ರಾಮನಗರ ಸ್ಟೇಷನ್‌ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ ಕರ್ನಾಟ ಅಧಿನಿಯಮ ಸಂಖ್ಯೆ 33 ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 
ಸಂಖ್ಯೆ 1894 “ಕೇಂದ್ರ ಅಧಿನಿಯಮ ಸಂಖ್ಯೆ) ಅನ್ವಯ 1ನೇ ಪಕರಣದ ಮೇರೆಗೆ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೂನುಗಳು ಅಗತ್ಯವಾಗಿ ಬೇಕಾಗಿದೆಯೆಂದು ಈ ಮೂಲಕ 
ಅನುಸೊಚಿಸಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮ 4ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ವಿಶ್ವೇಶ್ವರಯ್ಯ ಕೇ೦ದ್ರ, ಬೆ೦ಗಳೂರು ಇವರನ್ನು ಅಧಿಕೃತಗೊಳಿಸಲಾಗಿದೆ. 
ಸದರಿ ಅಧಿನಿಯಮ 17ನೇ ಪ್ರಕರಣ (4) ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ 
ಅಧಿನಿಯಮ 5ಎ ಕೆಳಗೆ ನಿರ್ದಿಷ್ಟಪಡಿಸಿದ ಜಮೊನುಗಳ ಭೂ ಸ್ವಾಧೀನಕ್ಕೆ ಅನ್ವಯವಾಗತಕ್ಕದ್ದಲ್ಲವೆಂಬುದಾಗಿ ನಿರ್ದೇಶಿಸಿರುತ್ತಾರೆ. ಸರ್ಕಾರದ ಪತ್ರ ಸಂಖ್ಯೆ ಕಂಇ 39 ಭೂಸ್ವಾಬೆ 8:2006 ದಿನಂಕ: 
17.8.2006. 
ಸದರಿ ಭೂ ಸ್ವಾಧೀನ ಉದ್ದೇಶಕ್ಕಾಗಿ ಸದರಿ ಭೂಮಿಗಳು ಮೇಲೆ ನಿಯೋಜಿಸಲಾದ ಯಾವೊಬ್ಬ ಮೋಜಿಣಿದಾರರು ಅಥವಾ ಇತರೆ ಅಧಿಕಾರಿಗಳಿಗೆ ಅಡ್ಡಿಯನ್ನುಂಟುಮಾಡಬಾರದೆಂದು 
ಸದರಿ ಜಮೂನಿನಲ್ಲಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ರಾಮನಗರ ಜಿಲ್ಲಾಧಿಕಾರಿಗಳವರ ಅನುಮೋದನೆಯಿಲ್ಲದೆ 
ಮಾರಾಟ, ಗುತ್ತಿಗೆ, ಅಡಮಾನ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಜಮೂನುಗಳ ವಿಲೇವಾರಿಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ 
ವೆಚ್ಚ ಅಥವಾ "ಅಭಿವೃದ್ಧಿಗಳನ್ನು ಅಂತಿಮವಾಗಿ ಭೂ ಸ್ವಾಧೀನವಾಗುವ ಸದರಿ ಜಮೀನುಗಳ ಅಂತಹ ಭಾಗಗಳ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ 
ಎಳನೇ ಖಂಡದ 24ನೇ”ಪ್ರಕರಣದ ಮೇರೆಗೆ ಗಣನೆಗೆ ತೆಗೆರುಕೊಳ್ಳಲಾಗುವುದು. 


























ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ರಾಮನಗರ ಹೋಬಳಿ: ಬಿಡದಿ ಗ್ರಾಮ: ಬಿಡದಿ, ಕೇತಗಾನಹಳ್ಳಿ, ಕೆ೦ಚನಕುಪ್ಪೆ 
Kf ಭೂ ಸಾಧೀನಕ್ಕೆ 
3 ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ ತರಹೆ ಜಾಂ ಬೇಕಾದ. * 
I ಪೂರ್ವ ಪಶ್ಚಿಮ ಉತರ ದಕ್ಷಿಣ ವಿಸೀರ್ಣ | ಆಕಾರ 
1 2 3 4 5 6 7 8 9 10 1] 
ಗ್ರಾಮ: ಬಿಡದಿ 
1 | ಗೋವಿಂದರಾವ್‌ ಬಿನ್‌ ಶ್ಯಾಮ್‌ರಾವ್‌ — 4 — ರೈಲ್ರಲೈನ್‌ 4ರ ಉಳಿಕೆ ಕೇತಗಾನಹಳ್ಳಿ ರೈಲ್ವೆ ಲೈನ್‌ 0-20 — 
(ಎನ್‌.ಎ.ಕೆ) 
2 ಖಬರ್‌ಸ್ಕಾನ್‌ — 19 — 19ರ ಉಳಿಕೆ ಕೇತಗಾನಹಳ್ಳಿ ಸನಂ 20 ತನಂ 18 1-00 — 
ಗಡಿ 
3. | ಬಿ.ಎಂ. ಬೆಟ್ಟಪ್ಪ (ಎನ್‌.ಎ.ಕೆ) ಬಿ.ಎಂ. ಬೆಟ್ಟಪ್ಪ 20 — 20ರ ಉಳಿಕೆ ಕೇತಗಾನಹಳ್ಳಿ ಬಿಲ್‌ ಕೆಂಟನ್‌ 19 1-10 1-20 
ಭೂ ಗಡಿ ಹಳ್ಳಿ ಗಡಿ 
ಪರಿವರ್ತಿತ 
ಉಳಿಕೆ 
ಜಮೂನು 
1-09 
ಒಟ್ಟು 2-30 





























































































































೫೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩, ೨೦೦೮ ಭಾಗ - ೬ 
1 2 3 4 ೨ 6 7 8 9 10 1] 
ಗ್ರಾಮ: ಕೇತಗಾನಹಳ್ಳಿ 
1. | ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲ್ಲೂಕು ದ 20ಪಿ1 ದ ರೈಲ್ವೆ 20ರ ಉಳಿಕೆ 15 ಬಿಡದಿ ಗಡಿ | 0-25 | 1-00 
ಪಂಚಾಯ್ತಿ, ಎ.ಎನ್‌. ಪುಟ್ಟನ೦ಜಪ್ಪ ಬಿನ್‌ 
ಲೇಟ್‌ ನರಿಜುಂಡಪ್ಪ ಗಿರಿಯಪ್ಪ ಬಿನ್‌ — 20೩2 
ಮುತ್ತಯ್ಯ ಕೆ. ಲೋಕೇಶ್‌ ಬಿನ್‌ ಬಿ. ಕೃಷ್ಣಪ್ಪ 
ಕೆ.ಹೆಚ್‌. ಚೆನ್ನಪ್ಪ ಬಿನ್‌ ಕಾಳಪ್ಪ ಶಾರದಮ್ಮ ಜಂಟಿ 20೩3 
ಕೋಂ ಜಯರಾಮು ಸೀತಮ್ಮ ಕೋಂ ದ 20ಪಿ4 
ಆಂಜನಪ್ಪ — 20೩5 
2. |ಕೆ. ನಾಗರಾಜು ಬಿನ್‌ ಕೃಷ್ಣಪ ಕೆ. ನಾಗರಾಜು 18 — ಸನಂ 17 18ರ ಉಳಿಕೆ ಸನಂ 67 ಸನಂ 20 | 0-10 | 0-60 
3. | ಖರಾಬಾದರವರು ಷಯಲ್ಲು ಬಿನ್ನಿದರಾಜಾ ದ 1721 ದ ರೈಲ್ರಲೈನ್‌ | ಸನಂ 18,67 ಸನಂ 63 ಸನಂ18 | 0-30 1-00 
ಸೀತಮ್ಮ ಕೋಂ ಅಂಜನಪ್ಪ ಸತ್ತರ್‌ಸಾಬ್‌ ಸೀತಮ್ಮ 17೩2 
ನ್‌ ಜೈನಾಸಾಬ ಸತ್ತರ್‌ಸಾಬ್‌ 1723 
4. | ಬಿ.ಆರ್‌. ರಾಮಸ್ತಾಮಿ ಬಿನ್‌ ರಾಮಯ್ಯ ಬಿ.ಆರ್‌. ರಾಮಸ್ನಾಮಿ 19 — ಬಿಡದಿಗಡಿ ರೈಲ್ರೆಲೈನ್‌ | ಕೆಂಪಲಿಂಗನಹಳ್ಳಿ | ಬಿಡದಿ ಗಡಿ | 3-23 [1-20 
5. | ಅಬ್ದುಲ್‌ ಸತ್ತಾರ್‌ ಬಿನ್‌ ಜಿನ್ನಾಸಾಹೇಬ್‌ — 63 — ರೈಲ್ರೆಲೈನ್‌ | 63ರ ಉಳಿಕೆ ಸನಂ 16 ಸನಂ 63 | 0-25 |1-00 
6. | ದೊಡ್ಡಯ್ಯ ಬಿನ್‌ ನಾಗರಸಯ್ಯ ದೊಡ್ಡಯ್ಯ 67 ರೈಲ್ರಲೈನ್‌ | 67ರ ಉಳಿಕೆ ಸನಂ 63 ಸನಂ 17 | 0-08 |0-60 
ಒಟ್ಟು 6-01 
ಗ್ರಾಮ : ಕೆಂಚನ ಕುಪ್ಪೆ 
1. | ಖಂಡನಾರಿ ಸಕ್ಕರೆ ಕಾರ್ಯಾನೆ ರಾಮನಾರಾಯಣ 178:2 ರ — 178:2 ರ ರೈಲ್ರಲೈನ್‌ 178:2ರ ಉಳಿಕೆ 178:1 0-26 | 1-00 
ರಾಮನಾರಾಯಣ ಕೇಡಿಯಾ ಬಿನ್‌ ಕೇಡಿಯಾ ಸಿದ್ದಯ್ಯ ಉಳಿಕೆ ಉಳಿಕೆ 
ಮುನ್ನಾಲಾಲ್‌ ಸಿದ್ದಯ್ಯ ಬಿನ್‌ ನಂಜೇಗೌಡ 
2. | ಬಿ.ಕೆ. ಭಾಸ್ಕರ್‌ ಎನ್‌.ಎ.ಕೆ ಬಿನ್‌ ಎಂ. ಕಲ್ಲಪ್ಪ ಎನ್‌.ಎ.ಕೆ 120:1 — ರೈಲ್ರೆಲೈನ್‌ ರಸ್ತೆ 120:1ರ ಉಳಿಕೆ | 120:2ಎ 0-20 — 
1-06 
ಒಟ್ಟು ವಿಸ್ತೀರ್ಣ 9-37 
ಘೋಷ್ಟಾರೆ 
ಎಕರೆ:ಗುಂಟೆ 
1 ಬಿಡದಿ 2-30 
2) ಕೇತಗಾನಹಳ್ಳಿ 6-01 
3) ಕೆಂಚನಕುಪ್ಪೆ 1-06 
ಒಟ್ಟು ವಿಸ್ತೀರ್ಣ 9-37 
ಜಿಲ್ಲಾಧಿಕಾರಿಗಳು 
ಪಿ.ಆರ್‌. 70 ರಾಮನಗರ ಜಿಲ್ಲೆ. 








ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩, ೨೦೦೮ ೫೪೧ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ರಾಮನಗರಂ ಜಿಲ್ಲೆ ರಾಮನಗರಂ 
ಭೂ ಅರ್ಜನೆ ಅಧಿನಿಯಮದ 4(1ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ. ಎಸ್‌ಆರ್‌. 7/2007-08, ದಿನಾಂಕ: 18ನೇ ಫೆಬ್ರವರಿ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಕಾವೇರಿ ನಾಲ್ಕನೇ ಹಂತದ 2ನೇ ಮಟ್ಟದ ಕುಡಿಯುವ ನೀರಿನ ಯೋಜನೆಗಾಗಿ 
ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ: 

ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894ರ (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 4ನೇ 
ಪ್ರಕರಣದ (1ನೇ ಉಪ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ 
ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 

ಭೂಸ್ವಾಧೀನಾಧಿಕಾರಿಗಳು, ರಾಮನಗರ೦ ಉಪವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊ೦ದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪ ಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು 
ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ “ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಪಿರ್ಜನೆ ಅಧಿನಿಯಮ. 1894ರ 3(ಸಿ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ 
ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ರವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ 
ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ 
ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರ೦ ಉಪ ವಿಭಾಗ, ರಾಮನಗರಂ ರವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. (LAQ.SR. 
16:07-08) 























ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಕನಕಪುರ ಹೋಬಳಿ: ಸಾತನೂರು ಉಯ್ಯಂಬಳ್ಳಿ ಗ್ರಾಮ: ಅಚ್ಚಲು 
ಕ ಸರ್ವೆ ಚ RA ಇ 
ಸಂ. ಯು ಯು ಸಯ ಹಸರು ನಂಬರ್‌ ಫಳಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗು೦. ರೂ.ಪೈ. 
1 ಪದ್ಮಮ್ಮ ಕೋಂ ಪದ್ಮಮ್ಮ ಕೋಂ 7:3 ಖುಷಿ ಪುಟ್ಟಸ್ವಾಮಯ್ಯ ಪೈಪ್‌ ಲೈನ್‌ ಹೆದ್ದಾರಿ ಪೈಪ್‌ ಲೈನ್‌ 0-01 0-6 
ಪುಟ್ಟಸ್ವಾಮಯ್ಯ ಪುಟ್ಟಸ್ವಾಮಯ್ಯ ಮತ್ತು ರಾಮೇಗೌಡ ರಸ್ತೆ ರಸ್ತೆ 
ರವರ ಜಮೂನು 
2 ಸಾಕಮ್ಮ ಕೋಂ ಮಾದೇಗೌಡ ಸಾಕಮ್ಮ ಕೋಂ 7:4 ಖುಷ್ಕಿ ರಾಮೇಗೌಡ ರವರ ಸಾಕಮ್ಮ ರವರ ಹೆದ್ದಾರಿ ಪೈಪ್‌ ಲೈನ್‌ 0-011. | 0-10 
ಮಾದೇಗೌಡ ಜಮೂನು ಉಳಿಕೆ ಜಮೂನು ರಸ್ತೆ 
































ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 71 ರಾಮನಗರ ಜಿಲ್ಲೆ, ರಾಮನಗರ. 





೫೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩, ೨೦೦೮ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 461) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌ 67/07-08, ದಿನಾಂಕ: 24ನೇ ಫೆಬ್ರವರಿ 2008 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟಿಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಕಾವೇರಿ ನೀರಾವರಿ ನಿಗಮದ ಭೂ ಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (4)ನೇ 
ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂ.ಇ13 ಎಕ್ಕ್ಯೂಡಬ್ರ್ಯೂ 2004 ದಿನಾಂಕ:17.06.2004 ರಂತೆ ಅನುಮತಿ ನೀಡಿರುತ್ತದೆ 
ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂ ಸ್ವಾಧೀನಕ್ಕೆ 
ಅನ್ವಯವಾಗತಕ್ಕದ್ದಲ್ಲ ಎಂಬುದಾಗಿ ನಿರ್ದೆಶಿಸಿರುತ್ತದೆ. 

ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೆ ಮೋಜಣಿದಾರ ಅಢವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೆ, 
ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 
2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

















ಅನುಸೂಚಿ 

ಜಿಲ್ಲೆ: ತುಮಕೂರು ತಾಲ್ಲೂಕು: ತಿಪಟೂರು ಹೋಬಳಿ: ನೊಣವಿನಕೆರೆ ಗ್ರಾಮ: 1. ದಸರೀಘಟ್ಟ, 2. ಕೈದಾಳ, 3.ಬಜಗೂರು, 4. ನಾಗರಘಟ್ಟ ಕಾವಲ್‌. 

ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. | ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ ವಿಸ್ಮೀರ್ಣ ಆಕಾರ 

1 2 3 4 5 6 7 8 9 10 11 

1. ಗ್ರಾಮ: ದಸರೀಘಟ್ಟ 
1 | ಎಸ್‌.ಲೋಕೇಶ್‌ ಬನ್‌ ಶಿವಣ್ಣ, ಸಣ್ಣಮ್ಮ [ಲಕ್ಷ ಮ್ಮ, 182/1 | ಖುಷ್ಕಿ | 182/8 | 186/4 | 184/5, ಉಳಿಕೆ 0-04 1/2 0-16 
ಕೋಂ ಹುಚ್ಚೇಗೌಡ ಎಸ್‌.ಲೋಕೇಶ್‌, ಸಣ್ಣಮ್ಮ 184/6ಬಿ 


































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩, ೨೦೦೮ ೫೪೩ 
1 2 3 4 5 6 ಗ 8 9 10 11 
2 ಚಿಕ್ಕಮ್ಮ ಕೋಂ ಡಿ.ಎಲ್‌. ಗೋವಿಂದೇಗೌಡ ಚಿಕ್ಕಮ್ಮ 182/2 ಖುಷ್ಕಿ ಉಳಿಕೆ ಉಳಿಕೆ 183/3 182/3 0-17 0-58 

182/8 

3 |ಲಕ್ಷ ಮ್ಮ ಕೋಂ ರಂಗಶೆಟ್ಟಿ ಲಕ್ಷ ,ಮ್ಮ 182/3 | ಖುಷ್ತಿ 235 ಉಳಿಕೆ | 182/2 182/5 0-10 0-35 
ಟ:ರಂಗಸ್ವಾಮಿ ಬಿನ್‌ ತಿಮ್ಮೇಗೌಡ, ಟ:ರಂಗಸ್ವಾಮಿ, 182/5 | ಖುಷ್ಕಿ | 235 ಉಳಿಕೆ | 182/3 | ಉಳಿಕೆ 0-03 0-10 
ನಾರಾಯಣಸಾಮಿ, ಅಮಾಸೇಗೌಡ ಅಮಾಸೇಗೌಡ 
ಲಕ್ಷ ಮ್ಮ ಕೋಂ ರಂಗಶೆಟ್ಟಿ ಲಕ್ಷ ಮ್ಮ 182/8 ಖುಷ್ತಿ 182/2 182/1 184/6ಬಿ | ಉಳಿಕೆ 0-05 0-17 
ಚಿಕ್ಕಮ್ಮ ಕೋಂ ಡಿ.ಎಲ್‌.ಗೋವಿಂದೇಗೌಡ | ಚಿಕ್ಕಮ್ಮ 183/3 | ಖುಷ್ತಿ ಉಳಿಕೆ |184/6ಬ | 183/4 | 182/2 0-07 0-24 
ಗೋವಿಂದೇಗೌಡ ಬಿನ್‌ ಚಿಕ್ಕೇಗೌಡ, ಜವರಮ್ಮ. ಸರೋಜಮ್ಮ 184/5 ಖುಷ್ಕಿ 184/6ಬಿ 184/4 ಉಳಿಕೆ 186/4, 0-05 0-14 
ಸರೋಜಮ್ಮ ಕೋಂ ಮಹಲಿಂಗಪ 182/1 

8 ಬೋರಮ್ಮ ಕೋಂ ರಾಮೇಗೌಡ, ಶಿವಣ್ಣ, ಶಿವಣ್ಣ, ರಾಜಣ್ಣ,ಬೋರಮ್ಮ 184/6ಬಿ ಖುಷ್ಕಿ 183/3 184/5 ಉಳಿಕೆ 182/1 0-06 0-18 
ರಾಜಣ್ಣ 182/8 

9 ಡಿ.ಆರ್‌. ಲಿಂಗರಾಜು ಬಿನ್‌ ರಾಮಣ್ಣ, ಡಿ.ಸಿ. ಸೋಮಶೇಖರ್‌, 186/4 ಖುಷ್ಕಿ 182/1 ಉಳಿಕೆ 184/5 | ಉಳಿಕೆ 0-03 0-08 
ಡಿ.ಸಿ.ಸೋಮಶೇಖರ್‌ ಬಿನ್‌ ಚಿಕ್ಕೇಗೌಡ, ಡಿ.ಆರ್‌. ಲಿಂಗರಾಜು, 
ಸಿ.ನಾಗರಾಜು ಬಿನ್‌ ಚಿಕ್ಕೇಗೌಡ ಸಿ.ನಾಗರಾಜು 

10 ಡಿ.ಆರ್‌. ರಂಗಪ್ಪ ಡಿ.ಆರ್‌. ರಂಗಪ್ಪ 231 ಖುಷಿ | ಉಳಿಕೆ ಉಳಿಕೆ 235 | 231 0-31 1-06 

11 ಕರಿಯಪ್ಪ ಬಿನ್‌ `ರಂಗಪ್ಪ ಕರಿಯಪ್ಪ 234 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ ಕೋಡಿಹಳ್ಳಿ 0-19 0-65 

ಗಡಿ 
ಒಟ್ಟು 2-30 1/2 3-71 
ಗ್ರಾಮ:2 ಕೈದಾಳ 

12 | ಗಂಗಾಧರಯ್ಯ ಬಿನ್‌ ರಂಗಯ್ಯ, ತಿಮ್ಮಯ್ಯ ಗಂಗಾಧರಯ್ಯ, ತಿಮ್ಮಯ್ಯ 88 /7ನೇ | ಖುಷ್ಕಿ | 88/8ನೇ | ವಿತರಣಾ ಉಳಿಕೆ | ಉಳಿಕೆ 0-07 0-21 

ಬಿನ್‌ ರಂಗಯ ಬಾಕ್‌ ಬಾಕ್‌ ನಾಲೆ 

13 ಲಕ್ಷ ಒಮ್ಮ ಕೋಂ ಕಲ್ಲಪ್ಪ ಲಕ್ಷ ಮ್ಮ 88 /8ನೇ ಖುಷ್ಕಿ 88/9ನೇ | 88/8ನೇ ಉಳಿಕೆ | ಉಳಿಕೆ 0-08 0-24 

ಬಾಕ್‌ ಬಾಕ್‌ ಬಾಕ್‌ 

14 ಶಿವಲಿಂಗಯ್ಯ ಬಿನ್‌ ಮುದ್ದನಾಯ್ಕ ಶಿವಲಿಂಗಯ್ಯ 88/9ನೇ ಖುಷ್ಕಿ 88/10ನೇ | 88/8ನೇ ಉಳಿಕೆ ಉಳಿಕೆ ಗಡಿ 0-05 0-15 

ಬ್ಲಾಕ್‌ ಬ್ಲಾಕ್‌ ಬ್ಲಾಕ್‌ ಗಡಿ 0-10 0-30 
88/10ನೇ | 88/8ನೇ 
ಬಾಕ್‌ ಬಾಕ್‌ 






































೫೪೪ 























































































































ತುಮಕೂರು ಜಿಲ್ಲೆ, ತುಮಕೂರು. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩, ೨೦೦೮ ಭಾಗ - ೬ 
1 2 3 4 6 7 8 9 10 11 
15 | ರಾಮಲಿಂಗಯ್ಯ ಬಿನ್‌ ರಾಮಯ್ಯ ರಾಮಲಿಂಗಯ್ಯ 88/10ನೇ ರಸ್ತೆ |88/9ನೇಬ್ದಾಕ್‌ | ಉಳಿಕೆ | ಉಳಿಕೆ 0-07 0-21 
ಬ್ಲಾಕ್‌ 88/10ನೇ |88/9ನೇ ಬ್ಲಾಕ್‌ ಗಡಿ ವಿತರಣಾ 0-10 0-30 
ಉಳಿಕೆ ನಾಲೆ 
ಒಟ್ಟು 1-07 1-41 
ಗ್ರಾಮ:3 ಬಜಗೂರು 
16 | ರಂಗೇಗೌಡ ಬಿನ್‌ ತಿಮ್ಮೇಗೌಡ, ನಂಜಮ್ಮ | ಎನ್‌.ರಾಮಣ್ಣ, ರಂಗೇಗೌಡ, 271/3 ಎನ್‌ಬಿಸಿ | ಮುಖ್ಯನಾಲೆ | ಉಳಿಕೆ | 27/5 0-03 0-10 
ಕೋಂ ಗಂಗಣ್ಣ, ಶಿವಣ್ಣ ಬಿನ್‌ ನಂಜೇಗೌಡ, ನಂಜಮ್ಮ ಶಿವಣ್ಣ ವಿ.ನಾ. 3 
17 ತಾತಯ್ಯ ಬಿನ್‌ ನಂಜಯ್ಯ, ಈರೇಗೌಡ ತಾತಯ್ಯ, ಈರೇಗೌಡ 271/5 ಎನ್‌ಬಿಸಿ ಮುಖ್ಯ ನಾಲೆ 271/3 | ಉಳಿಕೆ 0-02 1/2 0-09 
ಬಿನ್‌ ತೋಪೇಗೌಡ ವಿ.ನಾ. 3 
ಒಟ್ಟು 0-05 1/2 | 0-19 
ಮ:4 ನಾಗರಘಟ್ಟ ಕಾವಲ್‌ 
18 | ಎಂ.ಎಸ್‌. ರಾಜಶೇಖರಯ್ಯ ಬಿನ್‌ ಸಿದ್ಧಪ್ಪ, ಎಂ.ಎಸ್‌. ರಾಜಶೇಖರಯ್ಯ, 19 86 100 20 ಉಳಿಕೆ 0-22 0-66 
ಎಸ್‌. ಶಿವಾನಂದಮೂರ್ತಿ ಬಿನ್‌ ಸಿದ್ದಪ್ಪ ಎಂ.ಎಸ್‌. ರಾಜಶೇಖರಯ್ಯ, 
ಎಸ್‌. ಶಿವಾನಂದಯ್ಯ 
ಒಟ್ಟು 0-22 0-66 
ಘೋಷ್ಟಾರೆ 
ಕ್ರ.ಸಂ. | ಗ್ರಾಮದ ಹೆಸರು ತರಹೆ ವಿಸೀರ್ಣ 
1 ದಸರೀಘಟ್ಟ ಖುಷ್ಕಿ 2-30 1/2 2-30 1/2 
2 ಕೈದಾಳ ಖುಷ್ಕಿ 1-07 
3 ಬಜಗೂರು ಖುಷ್ಕಿ 0-5 1/2 0-5 1/2 
4 ನಾಗರಘಟ್ಟ ಖುಷ್ಕಿ 0-22 
ಒಟ್ಟು ಖುಷ್ಕಿ 4-25 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 79 





